ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 216 


ಮಾನ್ಯ ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸೈಫೀಯ ಸಂಸ್ಥೆ ಕೇತು) 
ಉತ್ತರಿಸಬೇಕಾದ ದಿನಾ೦ಕ 13.09.2021 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕೆಲ್ಯಾಣ ಹಾಗೂ ವೈದ್ಯಕೀಯ 
§ ಶಿಕ್ಷಣ ಸಚಿವರು - 
ಈ. ಸಂ ಪ್ರಶ್ನೆಗೆ ಉತ್ತರ 
ಅ) |ರಾಜ್ಯದಲ್ಲಿ ಗರ್ಭಿಣಿ, ಬಾಣಂತಿ ಹಾಗೂ| ಹೌದು y 
ಕಿಶೋರಿಯರು ರಕಹೀನತೆ ಸಮಸ್ಯೆಯಿಂದ 
ಬಳಲುತಿರುವುದು ಸರ್ಕಾರದ ಗಮನಕ್ಕೆ 
| ಬಂದಿದೆಯೇ BEST 
ಆ) | ಉತ್ತರ ಕರ್ನಾಟಿಕದ ಭಾಗದಲ್ಲಿನ ಹೆಣ್ಣು | ಉತರ ಕರ್ನಾಟಕದ ಭಾಗದಲ್ಲಿನ ಹೆಣ್ಣು ಮಕ್ಕಳ ಈ 
ಮಕ್ಕಳು " ಹೆಚ್ಚಾಗಿ ಈ ಸಮಸ್ಯೆಗೆ | ಸಮಸ್ಯೆಗೆ ರ ಕಾರಣಗಳು 
1 ಒಳಗಾಗುತಿದ್ದು, ತಾಯಂದಿರ ಮರಣ RS SS 
ಪ್ರಮಾಣವೂ ಹೆಚ್ಮಾಗಿರುವುದಕ್ಕೆ 1. ಹೆರಿಗೆ ಸಮಯದಲ್ಲಿನ ಲಿಧಿಕ ರಕ: ಸಾವ 
ಕಾರಣಖೇನು; 2. ಹೆರಿಗೆ ಸಮಯದಲ್ಲಿನ ಅಧಿಕ ರಕ್ತದೊತ್ತಡ 
ವ 3. ಗರ್ಭಿಣಿಯರಲ್ಲಿ ಹೆರಿಗೆ ಸಮಯದಲ್ಲಿನ 
ಘೆ ಜನನಾಂಗ ಸೋಂಕು 
3 4. ರಕೆ ಹೀನತೆ 
5. ಅಸುರಕ್ಷಿತ ಗರ್ಭಪಾತ 
6. ಗರ್ಬಾವಸ್ಥೆ ಸಮಯದಲ್ಲಿ ಸಂಭವಿಸುವ 
” ಹೃದಯ ಸಂಬಂಧಿ ಕಾರಣಗಳು 
MN A ಗ | 7. ಶ್ವಾಸಕೋಶ ಸಂಬಂಧಿ ಕಾರಣಗಳು_ 
ಇ) ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ 
ರಕಹೀನತೆಯಿಂದ ಎಷ್ಟು. ಪ್ರಸವಪೂರ್ವ ಅನುಬಂಧ-1ರಲ್ಲಿರಿಸಿದೆ 
ತಾಯಂದಿರ ಮರಣ ಸಂಭವಿಸಿದೆ; (ಅಂಕಿ 
ಸಂಖ್ಯೆಗಳ ಮೂಲಕ ವಿವರಣೆ ನೀಡುವುದು | NS: pS 
ಈ) | ರಕಹೀನತೆಯಿಂದ ಬಳಲುತ್ತಿರುವ 4 
. | ಬಾಣಂತಿಯರಿಗೆ ಇರುವ ಸರ್ಕಾರದ ಅನಮುಬಂಧ:-೭ರಲ್ಲಿರಿಸಿದೆ. 
ಸೌಲಭ್ಯಗಳೇನು; ಸದರಿ ಸೌಲಭ್ಯಗಳನ್ನು 
ಪಡೆಯುತ್ತಿರುವ .. ಬಾಣಂತಿಯರ ಸಂಖ್ಯೆ 
ಎಷ್ಟು? (ಜಿಲ್ಲಾವಾರು ಮಾಹಿತಿ ನೀಡುವುದು) 


ಸಂಖ್ಯೆ: ಆಕುಕ 41 ಎಸ್‌.ಟಿ.ಕ್ಯೂ 2021 
ಿ 4 


A 
ಡಾ।।| ಕಸುಭಾಕರ್‌) 


ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


|S 


ep 


a 


ನ 


RN W bb kd 
£ ಅನುಬಂಧ-1 
2018-19 ಲ 
ESS SU ಮ ಪ್ರಸವಪೂರ್ವ ತಾಯಂದಿರ 
ನನ ಜಿಲ್ಲ ಮರಣ ಸಂಖ್ಯೆ 
ಮೈಸೊರು - AE k p rd 
RENE ರಾಯೆಜೊರು 1 
3 ಬಾಗಲಕೋಟೆ le 3 
1 ಧಾರವಾಡ | RE 
[ಟ್ಟು ಗ 8 
201920 OO ನಿ 
§ iW ಪ್ರಸವಪೂರ್ವ ತಾಯಂದಿರೆ 
ಪಿತ ಜಿಲ್ಲ ಮರಣ ಸಂಖ್ಯೆ 
§ | ಮೈಸೂರು > 
|, [ತುಮಕೂರು 1 
pi ಬಳಾರಿ” , g 1 
Mende ವ ೪ Aen ನಃ 0° : ಸ್ಯ ಮ್‌, 
| ದಾವಣಗೆರೆ ಎ ೨ 
¢ ಹಾಸನ 2 
ಶಿವಮೊಗ್ಗ ಗ 
§ ಬೆಳಗಾವಿ 1 
SS ECS 
Ww 2020-21 
We % ಪ್ರಸವಪೂರ್ವ ತಾಯಂದಿರ 
ಸಸಂ ಜಿಲ್ಲ ಮರಣ ಸಂಖ್ಯೆ 


ಬಾಗಲಕೋಟೆ 


ಬಳ್ಳಾರಿ 
[J 


ಬೆಳಗಾವಿ 


ದಾವಣಗೆರೆ 


ಚಿಕ್ಕಬಳ್ಳಾಮರ 


| 
1 


| 


| 


00 |AITN n 


MIX NV = MID |emw |= 


ne 
ww 


ಇ 


ಅನುಬಂಧ-2 


pe pS 


ರಕ್ತ ಹೀನತೆ ಬಾಣಂತಿಯರಿಗೆ "ಅಜ್ಯ ವಿರುವ ಸೌಲಭ್ಯಗಳು: ಇ 


1. 
ಅಸ್ಪತ್ರೆಗಳಲ್ಲಿ ರಠದ ಹೀಮನ್‌ಗ್ಲೋಬಿನ್‌ ಹೆಚ್ಚಿಸಲು ಉಚಿತವಾಗಿ ron sucrose ಚುಚ್ಚು ಮೆದ್ದು 


ತೀವ್ರುತರಹದ ರಕ್ತಹೀನತೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ .ಎಲ್ಲಾ ಸರ್ಕಾರಿ: 


ನೇಡತಾಯಿತಿದ 


ರಕ್ತ ಹೀನತೆಯಲ್ಲಿ ಬಳಲುತ್ತಿ; ರುವ ಬಾಣಂತಿಯರಿಗೆ ಉಚಿತವಾಗಿ1F್ಕAಿ ಮಾತ್ರೆಗಳು, Folic Acid 
ಮಾತ್ರೆಗಳನ್ನು ಉಚಿತವಾಗಿ ಎಲ್ಲ ವರ್ಗದ ಬಾಣಂತಿಯರಿಗೆ ಸರ್ಕಾರಿ ಆಸ್ಪತ್ರೆ, ಉಪ ಸಂಭ ಮತ್ತು 
ಆಶಾ ಕಾರ್ಯಕರ್ತೆಯವರಿಂದ ವಿತರಿಸಲಾಗುತ್ತಿದೆ. 


“ ತೀವ್ರತರಹದ ರಕ್ತ ಹೀನತೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ ರಕ್ತವನ್ನು ರಕ್ತ ನಿಧಿಯಿಂದ 
ಉಚಿತವಾಗಿ ]55SK ಕಾರ್ಯಕ್ರಮದಡಿಯಲ್ಲಿ ಪಡೆದು ಆಸ್ಪುತ್ರೆಗಳಲ್ಲಿ 'ರಕ್ತ ವರ್ಗಾವಣೆ 


(Transfusion) ಮಾಡಲಾಗುತ್ತಿದೆ. 


ಎಲಸ್ಸೆ'ರಕ್ತ ಹೀನತೆಯಿಲದ ಬಳಲುತ್ತಿರುವ ಬಾಣಂತಿಯರಿಗೆ ಜಂತು ಹುಳು ನಿರ್ವಾಹಣಾ 
ಕಾರ್ಯಕ್ರಮದೆಡಿಯಲ್ಲಿ 400 mgAlbendozole ಮಾತ್ರೆಯನ್ನು ಉಜಿ:ತವಾಗಿ ನೀಡಲಾಗುತ್ತಿದೆ. 


ಬಾಣಂತಿಯರಲ್ಲಿ ರಕ: ಹೀನತೆಯನ್ನು ಹೋಗಲಾಡಿಸಲು ಹೆರಿಗೆ ಆದಕೂಡಲೇ ರೂ.600/700 


'ಜನವಿ'ಶಿಶು ಸುರಕ್ಷಾ ಯೋಜನೆ SY) ಅಡಿಯಲ್ಲಿ ಬಿ.ಪಿ.ಎಲ್‌ ಪಲಾನುಭವಿಗಳಿಗೆ.ನ್ನೀಡಲಾಗುತ್ತಿದೆ. - 


Nv 


Ht ಸಮಿ » 


ಎಕೆ 


ಕ್‌ 


ನ 


Iron Folic Acid (IFA) ಮಾತ್ರೆಗಳನ್ನು ಪಡೆದ ಬಾಣಂತಿಯರ ಸಂಖ್ಯೆ 


ಎಪ- 


ಕ್ರಮ ಜಿಲ್ಲೆ. 2018-19 2019-20 | 2020-21 
1 |ಬಾಗಲಕೋಟೆ 9994 20080 36022 
2 |ಬೆಂಗಳೊರು'ಗ್ರಾ 9105 13588 11224 
3  |ಬೆಂಗಳೂರು'ನಗರ 72634 100342 122419 
4 |ಬೆಳಗಾವಿ . 64077 67101 70091 
5 |ಬಳ್ಳಾರಿ 27785 35508 46433. 
6 |ಬೀದರ್‌ 18631 22545 20372 

"7 |ವಿಜಯಪುರ 24580 25683 28789 

. 8 | ಚಾಮರಾಜನಗರೆ ¥ .6950 5761. -8899 
9" | ಚಿಕ್ಕಬಳ್ಳಾಪುರ 16256 20126 : 17829 
10 | ಚಿಕ್ಕಮಗಳೊರು 10099 12988 15014 
1 |ಚಿತ್ರದೆರ್ಗ 15967 24032 24073 
1) ದದ ನ್ನಡ 8850 5933 6569 
13 | ದಾವಣಗೆರೆ 28141 30838 25832 
4 | ಧಾರವಾಡ 13510 17190 21213 
15 [ಗದಗ 11128 12675 18072 
16 | ಕಲಬುರಗಿ 28682 33026 31665 
7 [ಹಾಸನ 9826 17759 17079 
18 [ಹಾವೇರಿ 14257 19019 20427 
19 |ಕೊಡೆಗು 6439 5690 6403 
20 | ಕೋಲಾರ 21001 18097 16687: 
21 | ಕೊಪ್ಪಳ 19674 21754 25343 
22 | ಮಂಡ್ಯ 12306 12328 14829 
23 |ಮೈಸೊರು 28161 29112 34451 
24 | ರಾಯಚೂರು 32005 35681 57312 
25 | ರಾಮನಗರ 7492 6541. 9833 
26 | ಶಿವಮೊಗ್ಗ 19038 19094 18655 
27 | ತುಮಕೂರು 34341 35206 37199 
28 |ಉಡುಪಿ 12534 11423 11334 
29 ಉತ್ತರಕನ್ನಡ 13445 12491 11907 
30 | ಯಾದಗಿರಿ 20459 22067 18217 

ಒಟ್ಟು 6,17,367 7,13,768 | 8,04,192 


ಇಚಣಿ 


ಳು 


ಸ 


ರಕ್ತ ಪಡೆದ ಗರ್ಭಿಣಿ ಮತ್ತು ಬಾಣಂತಿಯರ ಸಂಖ್ಯೆ 


y 


ತ್ರಮ | ಜಿಲ್ಲೆ 2018-19 | 2019-20 | 2020-21 
ಬಾಗಲಕೋಟೆ 70 8 "438 
ಬೆಂಗಳೂರು ಗ್ರಾ. 243 ೨9 43 
ಬೆಂಗಳೂರು ನಗರ 447 1525 1903 
ಬೆಳಗಾವಿ 4000 2553 5426 
'ಬಳ್ಳಾರಿ 1833 2042 | 1028 
ಬೀದರ್‌ 577 954 710 

; | ವಿಜಯಪುರ 0 59 464 
1: ಚಾಮರಾಜನಗರ 620 194 402 
9 | ಚಿಕ್ಕಬಳ್ಳಾಪುರ 3097 2817 1647 
10 | ಚಿಕ್ಕಮಗಳೂರು 97 89 34 
11 | ಚಿತ್ರದುರ್ಗ 987 407 11 
12 ದಕ್ಷಿಣ ಕನ್ನಡ 77 107 36 
13 | ದಾವಣಗೆರೆ 417 263 110 
14 | ಧಾರವಾಡ: 1210 812 563 
15 ಗದಗ 160 227 15 
16 | ಕಲಬುರಗಿ 2180 1099 2481 
17 | ಹಾಸನ 1193 340 115 
18 | ಹಾವೇರಿ 527 "443 239 
19 | ಕೊಡಗು 1960 740 306 
20 | ಕೋಲಾರ 267 159 0 
21 | ಕೊಪ್ಪಳ $923 14212 3404 
22, | ಮಂಡ್ಯ 4233 1058 1907 
23 | ಮೈಸೂರು 4193 1629 178 
24 | ರಾಯಚೂರು 53 202 278 
25 | ರಾಮನಗರ 857 117 224 
26 | ಶಿವಮೊಗ್ಗ 537 1528 649 
27 | ತುಮಕೂರು 887 292 369 
28 | ಉಡುಪಿ 640 237 357 
29 | ಉತ್ತರ ಕನ್ನಡ 783 537 307 
30 | ಯಾದಗಿರಿ 1965 1058 535 
ಒಟ್ಟು 43032 36346 24174 


